ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 31-03-2021 ಪ್ರಶ್ನೆ ಸಂಖ್ಯೆ: 3036 (2504+2496+2475) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ವಿಷಯ: ತುಮಕೂರು ತಾಲ್ಲೂಕು ಕೋರ ಹೊಸಹಳ್ಳಿ ಸರ್ಮೆ ನಂ.79/1 ಬಗ್ಗೆ 


(ಅ) ತುಮಕೂರು ತಾಲ್ಲೂಕು ಕೋರ ಹೊಸಹಳ್ಳಿ ಸರ್ಮೆ ನಂ.79/1 ಜಮೀನಿನ ಅಳತೆ ಮಾಡಲು 
ಪಹಣಿಯಲ್ಲಿ 3-9 ಕಾಲಂ ಸರಿಪಡಿಸುವ ಬಗ್ಗೆ ತುಮಕೂರು ಉಪ ವಿಭಾಗ ಅಧಿಕಾರಿಗಳ 
ನ್ಯಾಯಾಲಯದ ಆದೇಶವಾಗಿದ್ದು, ಸದರಿ ಆದೇಶದ ಮೇರೆಗೆ ಇದುವರೆವಿಗೂ ಯಾವುದೇ 
ಶ್ರಮ ಕೈಗೊಂಡಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಸರ್ಕಾರ ಯಾವ ಕಾಲಮಿತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು; 


(ಇ) ತಾಲ್ಲೂಕು ಸರ್ವೆಯವರಿಂದ ಸರ್ಮೆ ನಕ್ಲೆ ಮತ್ತು ವರದಿ ಪಡೆದು ಖಾತೆದಾರರ ಹೇಳಿಕೆ 
ಪಡೆದು ಪಹಣಿಯ 3 ಮತ್ತು 9 ಖರಾಬು ಕಡಿಮೆ ಮಾಡಿ ಪಹಣಿಯಲ್ಲಿ ಕಾಲಂ 3 ಮತ್ತು ೨ಕ್ಕೆ 
ತಾಳೆ ಮಾಡಲು ತಹಶೀಲ್ದಾರರವರು ನಿರ್ದೇಶಿಸಿದ್ದರೂ ಸಹ ಬಹಳ ವರ್ಷಗಳಿಂದ ಜಮೀನಿನ 
ಅಕ್ಕಪಕ್ಕದಲ್ಲಿ ಜನ ಸಾಮಾನ್ಯರು ಓಡಾಡಲು ದಾರಿಯಿಲ್ಲದೆ ತುಂಬ 
ತೊಂದರೆಯಾಗಿರುವುದು ಸರ್ಕಾರ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ ಸರ್ಕಾರ ಯಾವ 
ಕ್ರಮ ಕೈಗೊಂಡಿದೆ; (ಬಿವರ ನೀಡುವುದು) 


(ಈ) ಸದರಿ ಸರೆ ಕೆಲಸವನ್ನು ಯಾವ ಕಾಲಮಿತಿಯೊಳಗೆ ಸರಿಪಡಿಸಲಾಗುವುದು? 
(ಸಂಪೂರ್ಣ ವಿವರ ನೀಡುವುದು) 


